ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ರಹಿತ ಪ್ರಶ್ನೆ ಸಂಖ್ಯೆ : 281 

ಸದಸ್ಯರ ಹೆಸರು ke : ಶ್ರೀ ಕೆ.ಪ್ರಠಾಪಚಂದ್ರ ಶೆಟ್ಟಿ (ಸ್ಥಳೀಯ ಸಂಸ್ಥೆಗಳ ಕ್ಷೇತು 
ಉತ್ತರಿಸುವ ದಿನಾಂಕ : 15.12.2021 

ಉತ್ತರಿಸುವ ಸಚಿವರು : ಲೋಕೋಪಯೋಗಿ ಸಚಿವರು 


ರಾಷ್ಟೀ 0 ಕುದ್ದಾ! ಸಿಡ 
ನಿರ್ಬಂಧಿತ ಪ್ರದೇಶದ ಮಿತಿ ಎಷ್ಟು 
ಯಾವ ಯಾವ ಸಂದರ್ಭದಲ್ಲಿ ಈ 


ನೀಡಲಾಗಿದೆ; (ಪ್ರಕರಣಿವಾರು ಮಾಹಿತಿ 
ನೀಡುವುದು) 


ರಾಜ್ಯ ಕುದ್ದಾರಿ ಕಟ್ಟಡ ನಿರ್ಬಂಧಿತ 
ಪ್ರದೇಶದ ಮಿತಿ ಎಷ್ಟು ಗ್ರಾಮ 
ಪಂಚಾಯತಿ ವ್ಯಾಪ್ತಿಯಲ್ಲಿ ಇದರ ಮಿತಿ 
ಎಷ್ಟು ಗ್ರಾಮ ಪಂಚಾಯತಿಯ 
ಹೊರಭಾಗದಲ್ಲಿ ಇದರ ಮಿತಿ ಎಷ್ಟು 
ಯಾವಯಾವ ಸಂಧರ್ಭದಲ್ಲಿ ಈ 


ನೀಡಲಾಗಿದೆ; 

ಷನ್ಲಾ ಮುಖ್ಯರಸ್ತೆಯ ಕಟ್ಟಡ 
ನಿರ್ಬಂಧಿತ ಪ್ರದೇಶದ್ದ ಮಿತಿ ಎಷ್ಟು 
ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇದರ 
ಮಿತಿ ಎಷ್ಟು ಗ್ರಾಮ ಪಂಚಾಯತಿಯ 
ಹೊರಭಾಗದಲ್ಲಿ ಇದರ ಮಿತಿ ಎಷ್ಟು 
ಯಾವಯಾವ ಸಂದರ್ಭದಲ್ಲಿ ಈ 


ಮಿತಿಯಿಂದ ಏನಾಯತಿಯನ್ನು 


ಮಿತಿಯಿಂದ ಪಿನಾಯತಿಯನ್ನು 


ಸರ್ಕಾರದ ಆದೇಶ ಸಂಖ್ಯೆ:ಪಿ.ಡಬ್ಬ್ಯುಡಿ 362 ಸಿಆರ್‌ಎಂ 


98, ದಿನಾಂಕ:09.10.1998 ರನ್ವಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ 
ಕಟ್ಟಡ ನಿಯಂತ್ರಣ ರೇಖೆಯ ಮಿತಿಯು ರಸ್ತೆಯ ಮಧ್ಯ 
ಭಾಗದಿಂದ 40 ಮೀಟರ್‌ ಇರುತ್ತದೆ. ಈ ಮಿತಿಯಿಂದ 
ವಿನಾಯಿತಿಯನ್ನು ನೀಡಿರುವ ಪ್ರಕರಣಗಳು ರಾಷ್ಟ್ರೀಯ ಹೆದ್ದಾರಿ 
ವಲಯದಲ್ಲಿ ದಾಖಲಾಗಿರುವುದಿಲ್ಲ. 

ಸರ್ಕಾರದ ಆದೇಶ ಸಂ: ಪಿಡಬ್ಬುಡಿ! 362/ ಸಿಆರ್‌ ಎಂ/ 
98, ದಿನಾಂಕಃ09.10.1998 ರಲ್ಲಿ ರಾಜ್ಯ ಹೆದ್ದಾರಿಯ 
ಮಧ್ಯಭಾಗದಿಂದ ಅಕ್ಕಪಕ್ಕಕ್ಕೆ 40.00 ಮೀಟರ್‌ ವರೆಗೆ ಕಟ್ಟಡ 
ನಿಯಂತ್ರಣ ರಸ್ತೆ ಪರಿಮಿತಿಯನ್ನು ನಿಗಧಿಪಡಿಸಲಾಗಿರುತ್ತದೆ. 
ಹಾಗೂ ಜಿಲ್ಲಾ ಮುಖ್ಯ ರಸ್ತೆ ಮಧ್ಯಭಾಗದಿಂದ ಅಕ್ಕಪಕ್ಕಕ್ಕೆ 25.00 
ಮೀಟರ್‌ ಕಟ್ಟಡ ನಿಯಂತ್ರಣ ರೇಖೆಯ ಪರಿಮಿತಿಯನ್ನು 
ನಿಗಧಿಪಡಿಸಲಾಗಿರುತ್ತದೆ. 


ಸರ್ಕಾರದ ಆದೇಶ ಸಂ: ಪಿಡಬ್ಬುಡಿ: 23 ಆರ್‌ಡಿಎಫ್‌: 
2004, ದಿನಾಂಕಃ18.10.2004 ರಲ್ಲಿ ಗ್ರಾಮ ಪಂಚಾಯಿತಿ 
ವ್ಯಾಪ್ತಿಯಲ್ಲಿ ರಾಜ್ಯ ಹೆದ್ದಾರಿಗಳ ದಾಖಲಿತ ರಸ್ತೆ ಭೂಗಡಿಯ 
ಅಂಚಿನಿಂದ ಕಟ್ಟಡ ರೇಖೆಗಳ ಅಂತರವನ್ನು ಈ ಕೆಳಗಿನಂತೆ 


ಮಿತಿಯಿಂದ ಫಿನಾಯತಿಯನ್ನು ನಿಗದಿಪಡಿಸಲಾಗಿದೆ: 


ನೀಡಲಾಗಿದೆ; 


ದಾಖಲಿತ ರಸ್ತೆ 1 
ಗಡಿಯ ಅಂಚಿನಿಂದ 
ಕಟ್ಟಡ ರೇಖೆಗಳ 


5,008ಮೀ ದಾರದವರೆಗೆ 


ರಾಜ್ಯ ಹೆದ್ದಾರಿಯ ಹಾಗೂ ಜಿಲ್ಲಾ ಮುಖ್ಯ ರಸ್ತೆಯ 
ನಿಗಧಿತ ಮಿತಿಯಲ್ಲಿ ಯಾವುದೇ ವಿನಾಯತಿ ನೀಡಿರುವುದಿಲ್ಲ. 


l— 


ಪ್ರಶ್ನೆಗಳು 


ಉತ್ತರಗಳು 


ಈ) 


ರಾಷ್ಟ್ರೀಯ ಹೆದ್ದಾರಿ. `ರಾಜ್ಯ ಹೆದ್ದಾರಿ 


ಹಾಗೂ ಜಿಲ್ಲಾ ಮುಖ್ಯರಸ್ತೆಯ 
ಇಕ್ಕೆಲದಲ್ಲಿ ಹೊಂದಿರುವವರಿಗೆ ಭೂ 
ಸ್ಥಾಧೀನ ಮಾಡಿ ; ಪರಿಹಾರವನ್ನು 
ನೀಡದೇ ಕಟ್ಟಡ ಕಟ್ಟಲು 
ಅನುಮತಿಯನ್ನು ನೀಡದೇ ಇರುವುದು 
ಸರ್ಕಾರದ ನೀತಿಯಾಗಿದೆಯೇ; 
ಸಾಮಾನ್ಯ ನಾಗರಿಕರಿಗೆ ನ್ಯಾಯ 


ಒದಗಿಸಲು ಸರ್ಕಾರದ ಕ್ರಮವೇನು? 


ಭವಿಷ್ಯದಲ್ಲಿ ರೆಸೆಗಳನ್ನು ಅಗಲೀಕರಣ ಮಾಡಚೇಕಾದ 
ಸಂದರ್ಭದಲ್ಲಿ ಇಕ್ಕೆಲಗಳ ಭೂ ಮಾಲೀಕರ ಕಟ್ಟಡಗಳಿಗೆ ಹೆಚ್ಚಿನ 
ಹಾನಿ ಉಂಟಾಗಬಾರದೆಂದು ಹಾಗೂ ಸರ್ಕಾರದ ಬೊಕ್ಕಸಕ್ಕೆ 
ಹೆಚ್ಚಿನ ಹೊರೆಯಾಗಬಾರದೆಂಬ ಉದ್ದೇಶದಿಂದ ಕಾಲಕಾಲಕ್ಕೆ 
ಹೊರಡಿಸಲಾದ ಸರ್ಕಾರದ ಆದೇಶ/ಸುತ್ತೋಲೆಗಳನ್ನ್ವಯ 
ನಿಗದಿಪಡಿಸಿದ ರಸ್ತೆಯ ಕಟ್ಟಡ ನಿಯಂತ್ರಣ ರೇಖೆಯ 
ಪರಿಮಿತಿಯಲ್ಲಿ ಕಟ್ಟಡ ಕಟ್ಟಲು ಅನುಮತಿ ನೀಡಲಾಗುತ್ತಿಲ್ಲ. 


ರಸ್ತೆಗಳ ಅಗಲೀಕರಣ/ಅಭಿವೃದ್ಧಿ ಕಾಮಗಾರಿಗಳನ್ನು 
ಕೈಗೊಂಡ ಸಂದರ್ಭದಲ್ಲಿ, ಭೂಸ್ಹಾಧೀನ ಅವಶ್ಯಕತೆ 
ಕಂಡುಬಂದಲ್ಲಿ, ನಿಯಮಾನುಸಾರ ಭೂಸ್ಥಾಧೀನ ಪ್ರಕ್ರಿಯೆ 


ಕೈಕೊಂಡು, ಅನ್ನಯವಾಗುವ ಭೂಪರಿಹಾರ ಮೊತ್ತವನ್ನು 
ನೀಡಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗುತ್ತಿದೆ. 


ಲೋಇ 104 ಸಿಕ್ಕ್ಯೂಎನ್‌ 2021) 


ವಹ 


(ಸಿ.ಸಿ. ಪಾಟೀಲ) 
ಲೋಕೋಪಯೋಗಿ ಸಚಿವರು 


